ಕರ್ನಾಟಕ ವಿಧಾನ ಪರಿಷತ್ತು 


. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ ' :789 


1 
2. ಸದಸ್ಕರಹೆಸರು ಶ್ರೀ ಆರ್‌.ಬಿ. ತಿಮ್ಮಾಪೂರ 
" 3. ಉತ್ತರಿಸಬೇಕಾದ ದಿನಾಂಕ : 17-09-2021 
4. ಉತ್ತರಿಸಬೇಕಾದ ಸಚಿವರು : ಮುನಿರತ್ನ 
ಕ್ರಸಂ| ಪ್ರಶ್ನೆ ಉತ್ತರ ರ್‌ 
ಆ) | ಸರ್ಕಾರದ ' ಏವಿಧ | ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 'ಫಲಾನುಭವಿ ಆಧಾರಿತ ಹಾಗೂ 


ಇಲಾಖೆಗಳಲ್ಲಿರುವ. ಯಾವ | ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತೆ 2021-22ನೇ ಸಾಲಿನಲ್ಲಿ 
ಯಾವ ' ಯೋಜನೆಗಳು ಹೆಚ್ಚು | 1033 ಯೋಜನೆಗಳಿದ್ದು ಈ ಪೈಕಿ 291 ಯೋಜನೆಗಳು ಫಲಾನುಭವಿ 
ಜನರನ್ನು ತಲುಪಿವೆ; ಈ ಬಗ್ಗೆ | ಆಧಾರಿತ ಯೋಜನೆಗಳಾಗಿದ್ದು 742 ಯೋಜನೆಗಳು ಮೂಲಭೂತ 
' ಸಮೀಕ್ಷೆ ನಡೆಸಲಾಗಿದೆಯೇ; | ಸೌಕರ್ಯಕ್ಕೆ ಸಂಬಂಧಿಸಿದ ಯೋಜನೆಗಳಾಗಿವೆ. ಈ ಯೋಜನೆಗಳಿಗೆ 
(ವಿವರಗಳನ್ನು ಒದಗಿಸುವುದು) | ಸುಮಾರು ರೂ. 1,13,052.37 ಕೋಟಿಗಳಷ್ಟು ಅನುದಾನವನ್ನು 
ಪ್ರಸಕ್ತ ಸಾಲಿನಲ್ಲಿ ಒದಗಿಸಲಾಗಿರುತ್ತದೆ. ಎಲ್ಲಾ ಯೋಜನೆಗಳು |. 
ಪ್ರತ್ಯಕ್ಷ/ಪರೋಕ್ಷವಾಗಿ ಜನರನ್ನು ತಲುಪುತ್ತಿದ್ದು ಆದರೆ, ಈ ಬಗ್ಗೆ 
ಇಲ್ಲಿಯವರೆಗೆ ಯಾವುದೇ ' ಸಮೀಕ್ಷಿ ನಡೆಸಲಾಗಿರುವುದಿಲ್ಲ. 
2021-22ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಿಸಿರುವಂತೆ | 
ರೂ.100 ಕೋಟಿಗಿಂತ ಮೇಲಿರುವ ಬೃಹತ್‌ ಯೋಜನೆಗಳನ್ನು 
ಕಡ್ಡಾಯವಾಗಿ ಮೌಲ್ಯಮಾಪನ ಮಾಡಲಾಗುವುದೆಂದು ಘೋಷಿಸಿದ್ದು 
ಯೋಜನಾ ಇಲಾಖೆಯಲ್ಲಿನ ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರದ 
ವತಿಯಿಂದ ಸಮೀಕ್ಷೆ ಕೈಗೊಳ್ಳಲು ಕ್ರಮವಹಿಸಲಾಗಿದೆ. 


ಆ) |ನೆಡೆಸಿದ್ದಲ್ಲಿ, ಸಮಿಕ್ಷೆ 
ಫಲಿತಾಂಶವೇನು; ಅನುಪಯುಕ್ತ 
ಯೋಜನೆಗಳಿಗೆ ಅನಾವಶ್ಯಕವಾಗಿ 
ಹಣ ಮೀಸಲಿಡುವ ಬದಲು - 
ಹೆಚ್ಚು ಬಳಕೆಯಾಗುವ | ಸಮೀಕ್ಷೆ ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. 

"ಯೋಜನೆಗಳಿಗೆ ಹೆಚ್ಚು 
ಅನುದಾನವನ್ನು ಒದಗಿಸುವ 
ನಿಟ್ಟಿನಲ್ಲಿ ಸರ್ಕಾರ ಕ್ರಮ 

| ಕೈಗೊಳ್ಳಬಹುದೆ? 1 
. ಸಂಖ್ಯೆ:ಪಿಡಿಎಸ್‌_28. ಐಪಿಆರ್‌ 2021 ಪಿಎಂಐ 


